ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ °° 1540 


2. ಸದಸ್ಯರ ಹೆಸರು : ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) . 
3. . ಉತ್ತರಿಸುವ ದಿನಾಂಕ ' ‘; 18-03-2021 
4. ಉತ್ತರಿಸುವವರು : ಮುಖ್ಯಮಂತ್ರಿಗಳು 
ಕ್ರ ಪಕ್ನೆ ಉತ್ತರ 


[C7 


ವೃಷ ನಾಗನೂರು ಪಹಾನಗರ 
ಪಾಲಿಕೆಯ" ವ್ಯಾಪ್ತಿಯಲ್ಲಿ ಬೀದಿ 


ನಾಯಿಗಳಿಗೆ ರೇಬಿಸ್‌ ಸೋಂಕು ಹೌದು. ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ತೆಗುಲಿರುವುದು ಸರ್ಕಾರದ ಗಮನಕ್ಕೆ _ 

ಬಂದಿದೆಯೇ; KN 

ಇದುವರೆವಿಗೊ" ' ಎಷ್ಟು ಭಾವ "ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗೌಗೆ ಕೇಬಿಸ್‌ ಸೋಂಕು 


ನಾಯಿಗಳಿಗೆ ಈ ರೇಬಿಸ್‌ ಸೋಂಕು | ದೃಢಪಟ್ಟಿದ್ದು, ವಲಯವಾರು ಮಾಹಿತಿಯು ಈ ಕೆಳಕಂಡಂತಿದೆ. 
ಇರುವುದನ್ನು ದೃಢಪಡಿಸಲಾಗಿದೆ; 


(ವಲಯವಾರು ಮಾಹಿತಿಯನ್ನು | ' ಕಸಂ. ವಲಯ ಸೋಂಕು ದೈಢಷೆಟ್ಟಿರುವ 
ನೀಡುವುದು) . | ಬೀದಿನಾಯಿಗಳ ಸಂಖ್ಯೆ 
1. ಮಹದೇವಪುರ | 16 
2 ಯಲಹಂಕ 15 
3. ರಾಜರಾಜೇಶ್ವರಿನಗರ 16 
4 ಬೊಮ್ಮನಹಳ್ಳಿ 25 
5 ಪೂರ್ವ 45 
6 ಪಶಿಮ 9 
ಚ 
3 pe 
8 ದಾಸರಹಳ್ಳಿ 5 
ಒಟ್ಟು 777 


-2- 


ಬೀದಿ  ನಾಯಿಗೆಳಿಗೆ 
ರೇಬಿಸ್‌ ಸೋಂಕು 
ತಡೆಯಲು ಸರ್ಕಾರವು 
ಯಾವ ಸಮ 
ಕೈಗೊಂಡಿರುತ್ತದೆ? 


1. ಬೀದಿ' ನಾಯಿಗಳಲ್ಲಿ ರೇಬಿಸ್‌ 


2. ರೇಬಿಸ್‌ 


3. ಬಿಬಿಎಂಪಿ 


5, 2020 ಏಪ್ರಿಲ್‌ ರಿಂದ 


ಬೀದಿ ನಾಯಿಗಳಿಗೆ ಕಪ್‌ ಸೋಂಕು ತಡೆಯಲು ಬೃಹತ್‌ ಬೆಂಗಳೊರು ಮಹಾನಗರ 
ಪಾಲಿಕೆಯು ಈ ಕೆಳಕಂಡ ಮಗಳನ್ನು ಕೈಗೊಂಡಿರುತದೆ. 


ಸೋಂಕು ತಡೆಯಲು ಪ್ರತ್ಯೇಕ' ಬಿಬಿಎಂಪಿ ರೇಬಿಸ್‌ 
ಸಹಾಯವಾಣಿ ಸಂಖ್ಯೆ, 6364893322 ಅನ್ನು ಸ್ಥಾಪಿಸಲಾಗಿದ್ದು, ಸದರಿ 
ಸಹಾಯವಾಣಿಯು ಚಾಲ್ತಿಯಲ್ಲಿರುತ್ತದೆ. 


ರೋಗಕ್ಕೆ ಸಂಬಂಧಪಟ್ಟ ಲಕ್ಷಣಗಳುಳ್ಳ ಶಂಕಿತ ಬೀದಿ ನಾಯಿಗಳು ಹಾಗೂ 
ಸಾರ್ವಜನಿಕರನ್ನು "ಕಚ್ಚುವ ನಾಯಿಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಲ್ಲಿ ಅಂತಹ 
ನಾಯಿಗಳನ್ನು ನಿಡಿದ ಪ್ರತ್ಯೇಕವಾಗಿ ಇರಿಸಿ ನಿಗಾವಹಿಸಲಾಗುವುದು. ಓಂದು ವೇಳೆ | 
ನಿಗಾವಹಿಸಲ್ಪಟ್ಟ ನಾಯಿಗಳು ಮರಣ ಹೊಂದಿದಲ್ಲಿ, ರೇಬಿಸ್‌ ರೋಗ ದೃಢಪಡಿಸಲು 
ಮೆದುಳಿನ ಮಾದರಿಯನ್ನು ಪರೀಕ್ಷೆ ಮಾಡಲಾಗುವುದು. 


ಮುಂದುವರೆದು : ಸದರಿ ಪರೀಕ್ಷೆಯಲ್ಲಿ ರೇಬಿಸ್‌ ರೋಗ ದೃಢಪಟ್ಟಿದ್ದೆಲ್ಲಿ, ಅಂತಹ 
ನಾಯಿಗಳನ್ನು ಹಿಡಿದ ಸ್ಥಳದಲ್ಲಿ ನಿಯಮಾನುಸಾರ ಸುತ್ತಮುತ್ತಲಿನ ಉಳಿದ ಬೀದಿ 
ನಾಯಿಗಳಿಗೆ ರೇಬಿಸ್‌ ರೋಗ ವಿರುದ್ಧ ಲಸಿಕೆಯನ್ನು ಹಾಕಲಾಗುವುದು. 


ವ್ಯಾಪ್ತಿಯಲ್ಲಿನ ಎಲ್ಲಾ ವಲಯಗಳಲ್ಲಿ ಬೀದಿ ನಾಯಿಗಳನ್ನು 
ನಿಯಂತ್ರಣಗೊಳಿಸಲು ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವು ಪ್ರಗತಿಯಲ್ಲಿರುತ್ತದೆ. 
ಸದರಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಪಡುವ ಎಲ್ಲಾ ನಾಯಿಗಳಿಗೂ "ಕಡ್ಡಾಯವಾಗಿ 
ರೇಬಿಸ್‌ ರೋಗದ ವಿರುದ್ಧ ಸೆಸಿಕೆಯನ್ನು ಹಾಕಲಾಗುವುದು. 


4. ಪಾಲಿಕೆ ವ್ಯಾಪ್ತಿಯಲ್ಲಿನ ಎಲ್ಲಾ ವಲಯಗಳಲ್ಲಿನ ಬೀದಿ ನಾಯಿಗಳಿಗೆ ವಾರ್ಡ್‌ವಾರು ರೇಬಿಸ್‌ 


ರೋಗದ ವಿರುದ್ಧ 'ಅಸಿಕೆಯನ್ನು ಹಾಕುವ ರೇಬಿಸ್‌ ಲಸಿಕಾ ಅಭಿಯಾನ ಕಾರ್ಯಕ್ರಮವು 
ಪ್ರಗತಿಯಲ್ಲಿರುತ್ತದೆ. ಸದರಿ ಲಸಿಕಾ ಕಾರ್ಯಕ್ರಮವನ್ನು ನಿರಂತರವಾಗಿ ' ವಾರ್ಡ್‌ವಾರು 
ಎಲ್ಲಾ ವಲಯಗಳಲ್ಲಿ ನಿರ್ವಹಿಸಲಾಗುತ್ತಿರುತ್ತದೆ. 


ಫೆಬವರಿ- 2021 ರವರೆಗೂ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಬೀದಿ 
ನಾಯಿಗಳಿಗೆ ರೇಬಿಸ್‌ ತೊಗಲ ವಿರುದ್ಧ ಲಸಿಕೆ ಹಾಕಿರುವ ವಲಯವಾರು” ವಿವರಗಳು ಈ 
ಕೆಳಕಂಡಂತಿರುತ್ತದೆ. 


ಏಪಿಲ್‌-2020 ರಿಂದ ಸಂತಂನಡರಣ 


ಒಟು, ರೇಬಿಸ 
ಮಾ ಬ 
ಫೆಬ್ರವರಿ-2021 ಫಸತಿತ ಡಿ ರೋಗ ವಿರುದ್ದ 
Ka “ಸಮಯದಲ್ಲಿ 
3 ವಲಯ ನವಕ ರೇಬಿಸ್‌ ರೋಗ oh 
ಸಂ. ರೋಗ ವಿರುದ್ದ ಲಸಿಕೆ ಮಾಡಲಾದ 
ಧಿ ವಿರುದ್ದ - ಲಸಿಕೆ 
ಮಾಡಲಾದ ಬೀದಿ [ ಬೀದಿ ನಾಯಿಗಳ 
ನಾಯಿಗಳ ಸಂಖೆ ನಟ ಸಂಖೆ 
- ಶಿ ನಾಯಿಗಳ ಸಂಖ್ಯೆ p 
I ಮಹದೇವಪುರ 7193 7144 | 14337 


3 


7 ಹರಷ ES) 3728 T0478 
3[ರಾವರಾಜಾಕ್ಸರನಗರ 33 3 T3346 
7 |ಪಾಮ್ಯನಹ್ಸ್‌ 2 782 734 
5[ಪಾರ್ಷ 3733 3673 7058 
MET 073 4894 6767 
7 ಣ್‌ oT | 470 a7il 
೯] ದಾಸರಹಳ್ಯ ~——E IE 
ಸಂಖ್ಯೆ: ನಅಇ 79 ಎಂಎನ್‌ವೈ 2021 (8) A i 


(ಬಿ.ಎಸ್‌. ಯಡಿಯೂರಪ್ಪ... 
ಮುಖ್ಯಮಂತ್ರಿ 


